ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರು ನಗರದಲ್ಲಿ ಹೈ-ಟೆನ್ನನ್‌ ವಿದ್ಯುತ್‌ ತಂತಿಗಳ ಕೆಳಗೆ ಮನೆಗಳನ್ನು ಕಟ್ಟಿರುವ ಬಗ್ಗೆ 


ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತು):- 
793 (680) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹೈ-ಟೆನ್ನನ್‌ ವಿದ್ಯುತ್‌ ತಂತಿಗಳ ಕೆಳಗೆ ಕಟ್ಟಿಡಗಳನ್ನು ಕಟ್ಟಿಲು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಯು ಅನುಮತಿಯನ್ನು ನೀಡಿದೆಯೇ; ನೀಡಿದ್ದಲ್ಲಿ, ಅನುಮತಿಯನ್ನು ನೀಡಲು ಇರುವ 
ಕಾನೂನು! ನಿಯಮಗಳ ವಿವರಗಳನ್ನು ನೀಡುವುದು; 


(ಆ) ಬವಿಯಮ ಮೀರಿ ಕಟ್ಟಿಡಗಳನ್ನು ಕಟ್ಟಿಲು ಅನುಮತಿಯನ್ನು ನೀಡಿರುವ ಅಧಿಕಾರಿಗಳ ಮೇಲೆ ಯಾವ 
ಕ್ರಮ ಕೈಗೊಳ್ಳಲಾಗುವುದು; ಕ್ರಮ ಕೈಗೊಂಡ ಪ್ರಕರಣಗಳಿದ್ದಲ್ಲಿ ವಿವರಗಳನ್ನು ನೀಡುವುದು; 


(ಇ) ಬೆಂಗಳೂರು ನಗರದಲ್ಲಿ ನಿಯಮ ಮೀರಿ ಹೈ-ಟೆನ್ನನ್‌ ವಿದ್ಯುತ್‌ ತಂತಿ ಕೆಳಗೆ ಕಟ್ಟಿರುವ ಕಟ್ಟಡಗಳನ್ನು 
ತೆರವುಗೊಳಿಸಲು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ತೆಗೆದುಕೊಂಡ ಕ್ರಮಗಳೇನು; (ವಿವರ 
ನೀಡುವುದು) 


(ಈ) ನಿಯಮ ಮೀರಿ ಹೈ-ಟೆನ್ನನ್‌ ವಿದ್ಯತ್‌ ತಂತಿ ಕೆಳಗೆ ಕಟ್ಟಿರುವ ಕಟ್ಟಿಡಗಳನ್ನು ತೆರವುಗೊಳಿಸಲು 
ಇಂಧನ ಇಲಾಖೆಯು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯೊಂದಿಗೆ ಯಾವುದಾದರೂ ಪತ್ರ 
ವ್ಯವಹಾರ ಅಥವಾ ಸಭೆಯನ್ನು ನಡೆಸಿದೆಯೇ? (ವಿವರ ನೀಡುವುದು) 


